ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಬೀದರ್‌ ಜಿಲ್ಲೆಯಲ್ಲಿ ಸಣ್ಣ ನೀರಾವರಿಯ ಕಾಮಗಾರಿಗಳು 


ಶ್ರೀರಘಹುನಾಥ್‌ರಾವ್‌ಮಲ್ಕಾಪೂರೆ(ವಿಧಾನಸಭೆಯಿಂದಚುನಾಯಿತರಾದವರು):- 


769 (897) ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಸಣ್ಣ 
ನೀರಾವರಿ ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಸಣ್ಣ ನೀರಾವರಿ ಇಲಾಖೆಯ ಕಳೆದ 3 ವರ್ಷಗಳಿಂದ ಬೀದರ್‌ ಜಿಲ್ಲೆಗಳಲ್ಲಿ ಕೈಗೆತ್ತಿಕೊಂಡಿರುವ 
ಯೋಜನೆಗಳು ಯಾವುವು; (ಪ್ರತ್ಯೇಕ ಕಾಮಗಾರಿವಾರು ಯೋಜನೆವಾರು ವಿವರ ನೀಡುವುದು) 


(ಆ) ಈ ಯೋಜನೆಗಳಿಗೆ ಮಂಜೂರು ಮಾಡಿರುವ/ಬಿಡುಗಡೆ ಮಾಡಿರುವ ಮತ್ತು ವೆಚ್ಚಿ ಮಾಡಿರುವ ಹಣ 
ಎಷ್ಟು ; (ಗುತ್ತಿಗೆದಾರವಾರು ಯೋಜನೆವಾರು/ಕಾಮಗಾರಿವಾರು ಸ್ಪಷ್ಟ ಮಾಹಿತಿ ನೀಡುವುದು) 


(ಇ) ಕೈಗೊಂಡ ಯೋಜನೆಗಳು ಯಾವಾಗ ಪೂರ್ಣಗೊಳಸಬೇಕಿತ್ತು; ಈಗ ಯಾವ ಯಾವ ಹಂತದಲ್ಲಿವೆ; 
(ಯೋಜನೆವಾರು ಸಂಪೂರ್ಣ ವಿವರ ಒದಗಿಸುವುದು) 


(ಈ) ಯೋಜನೆಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಸರ್ಕಾರ ಕೈಗೊಂಡರುವ ಕ್ರಮಗಳೇನು? 


